ಓತ 


¥ 


ಕರ್ನಾಟಕ ವಿಧಾನ ಪರಿಷತ್ತು 


1282 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ಡಾ॥ ತೇಜಸ್ಥಿನಿಗೌಡ 
ಉತ್ತರಿಸಬೇಕಾದ ದಿನಾಂಕ 28.09.2020 


ಉತ್ತರಿಸುವವರು ಮಾನ್ಯ ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ 
ಇಲಾಖೆ ಸಚಿವರು 

ಕಮ 

12 ಚೈ ಪ್ರಶ್ನೆ ಉತ್ತರ 

ಅ) ಅರಣ್ಯ ಇಲಾಖೆಂಶ`ನವಿಧ'ವೃಂದದ ಅಧಿಕಾರಿಗಳ | ಸಮಿತಿಯ ವರದಿಯನ್ನಯ ಜೇಷ್ಟತಾ 
ಜೇಷ್ಠತಾ ಪಟ್ಟಿಯಲ್ಲಿರುವ ನ್ಯೂನತೆಯನ್ನು ಪಟ್ಟಗಳನ್ನು ಅಂತಿಮಗೊಳಿಸಲು" ಸಕ್ಷಮ 
ಸರಿಪಡಿಸಲು ಸರ್ಕಾರ ರಜಿಸಿದ ಸಮಿತಿಯ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಲಾಗಿದ್ದು. 
ವರದಿಯನ್ನು ಸರ್ಕಾರ ಸಂಪೂರ್ಣವಾಗಿ ಒಪ್ಪಿದ ಜೇಷ್ಠತಾ ಪಟ್ಟಿಯಲ್ಲಿ ಯಾವುದೇ 
ನಂತರ ಸಮಿತಿಯ ವರದಿಯನ್ನು ಯಥಾವತ್ತಾಗಿ | ನ್ಯೂನತೆಗಳಿರುವುದು ಸರ್ಕಾರದ ಗಮಕಕ್ಕೆ 
ಅನುಷ್ಠಾನಗೊಳಿಸುವಂತೆ ಸಕ್ಷಮ ಪ್ರಾಧಿಕಾರಕ್ಕೆ | ಬಂದಿರುವುದಿಲ್ಲ. ' 


ಹಾಗೂ 


ಇಲಾಖಾ ಮುಖ್ಯಸ್ಥರಿಗೆ ಸೂಚನೆ 
ನೀಡಿದ್ದು, ಅದರಂತೆ ಜೇಷ್ಟತಾ ಪಟ್ಟಿಯಲ್ಲಿರುವ 
ನೂನ್ಯತೆಯನ್ನು ಸರಿಪಡಿಸಲಾಗಿದೆಯೇ; 


ಆ) 


ಸಮಿತಿಯ ವರದಿಯನ್ನು ಅನುಷ್ಠಾನಗೊಳಿಸದೇ' ಸಮಿತಿಯು" ನೀಡಿರುವ ವರದಿಯ ಆಧಾರದ 


ಕೆನರಾ, ಮೈಸೂರು. ಬೆಂಗಳೂರು. ಕೊಡಗು, 
ಚಿಕ್ಕಮಗಳೂರು, ಧಾರವಾಡ . ವೃತ್ತದ ಸಕ್ಷಮ 
ಪ್ರಾಧಿಕಾರವು ಉಪ ವಲಯ "ಅರಣ್ಯಾಧಿಕಾರಿ 
ವೃಂದದಲ್ಲಿ ಈ ಹಿಂದೆ ಮಾಡಿರುವ 
ನ್ಯೂನತೆಗಳನ್ನು ನಿಯಮಬಾಹಿರವಾದ ಮತ್ತು 
ಬೇಜವಾಬ್ದಾರಿ ಕಾರಣಗಳನ್ನು ನಮೂದಿಸಿ 
ಸಮರ್ಥಿಸಿಕೊಂಡಿರುವುದು ಸರ್ಕಾರ ಮತ್ತು 
ಇಲಾಖಾ ಮುಖ್ಯಸ್ಥ ರ ಗಮನಕ್ಕೆ ಬಂದಿದೆಯೇ? 
ಬಂದದ್ದಲ್ಲ ಕೈಗೊಂಡ ಕ್ರಮಗಳೇನು? ಈ ರೀತಿ 

ಮ್ಹಗಳನ್ನು ಮುನರಾವರ್ಕಿಸುತ್ತಿರುವ ಅಧಿಕಾರಿಗಳ 
Meh ಕಾನೂನು ಕ್ರಮ ಜರುಗಿಸಲು ಸರ್ಕಾರ 
ಕೂಡಲೇ ಕ್ರಮಕ್ಕೆಗೊಳ್ಳುವುದೇ? 


ಮೇಲೆ ಕೆನರಾ, ಮೈಸೂರು, ಬೆಂಗಳೂರು, 
'ಕೊಡಗು, ಚಿಕ್ಕಮಗಳೂರು, ಧಾರವಾಡ ಈ 06 
ವೃತ್ತಗಳು ಸೇರಿದಂತೆ ಒಟ್ಟು 13 ಅರಣ್ಯ 
ವೃತೆಗಳಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಆಯಾ ವೃತ್ತದ ಸಕ್ಷಮ ಪ್ರಾಧಿಕಾರಿಗಳಾದ 
ಮುಖ್ಯ ಅರಣ್ಯ "ಸಂರಕ್ಷಣಾಧಿಕಾರಿಗಳು 
ಪ್ರಕಟಿಸಿದ್ದು, ಜೇಷ್ಠತಾ ಪಟ್ಟಿಗಳಲ್ಲಿ ಯಾವುದೇ 
ನ್ಯೂನತೆಗಳು 1 ನಿಯಮಬಾಹಿರವಾದ ಮತ್ತು 
ಬೇಜವಾಬ್ದಾರಿ ಕಾರಣಗಳನ್ನು 
ನಮೂದಿಸಿರುವುದು - ಗಮನಕ್ಕೆ 
ಬಂದಿರುವುದಿಲ್ಲ. 


ಸರ್ಕಾರದ 


ಇ) 


ಇದುವರೆವಿಗೆ" ತ್ಪಾತಸ್ಥ ಅಧಿಕಾರಿಗಳ 


ಕ್ರಮವಾಗದಿದ್ದರೆ ವಿಳಂಬಕ್ಕೆ ಕಾರಣವೇನು; ಯಾವ 


ಕಾಲಮಿತಿಯೊಳಗೆ ಕ್ರಮವಹಿಸಲಾಗುವುದು? 


ಮೇಲೆ ಮೇಲಿನ ಕಾರಣಗಳ ಗೌಯಾವುಡೇ`ಇಧಿಕಾರಿಗಳೆ 


ಮೇಲೆ ಕ್ರಮ ಪ್ರಶ್ನೆ 


ಉದ್ದವಿಸುವುದಿಲ್ಲ. 


ಜರುಗಿಸುವ 


, ಸಂಖ್ಯೆ ಅಪಜೀ 17 ಅಅಸೇ 2020 


( 


\ 


(ಆನರಿದ್‌"ಸಿಂಗ್‌) 


ಅರಣ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಸಚಿವರು) 


